ಗೆಣಪತಿಗೌಡ .ಎಸ್‌.* 


ಚಂದಾನರ ಕದಂಬ ವೀರ ಕಾನದೇನರಸನ ಕಬ್ರಗಿ ಶಾಸನ 


ಕಬ್ರಗಿಯು ಕುಮಠಾ ತಾಲ್ಲೂಕಿನ ಕತಗಾಲ 
ಗ್ರಾಮಕ್ಕೆ ಸೇರಿದ ಉಪಗ್ರಾಮನಾಗಿದ್ದು ಕತಗಾಲದಿಂದ 
ಸುಮಾರು ೬ ಕ.ವಾ. ದೂರದಲ್ಲಿದೆ. ಅಲ್ಲಿರುವ ವಿಷ್ಣು 
ಜೀವಾಲಯದ ಬಲಪಾರ್ಶ್ವದಲ್ಲಿ ಈ ಶಾಸನನಿಜಿ. ೨೫ 
ಸಾಲುಗಳಿರುವ ಈ ಶಾಸನವನ್ನು ಕ್ರಿ.ಶ. ೧೩ನೇ ಶತ 
ಮಾನದ ಕನ್ನಡ ಅಕ್ಷರಗಳಲ್ಲಿ ಕೊರೆದಿದ್ದು, ಮೇಲ್ಭಾಗ 
ದಲ್ಲಿ ಶಿವಲಿಂಗ ಮತ್ತು ಬಸವನೆ ಚಿತ್ರಗಳಿವೆ. 


ಶಾಸನೆ ನೀಡುವ ಕಾಲನಿನರ ಇಂತಿದೆ : “ನೀರ 
ಕಾವದೇವ ವರುಷದ ೧೨ನೆಯ ವಿಶ್ವಾವಸು ಸಂವತ್ಸರದ 
ವಯಶಾಖ ಸುದ್ಧ ೩ ರವಿವಾರ”. ಈ ವಿವರಗಳು 
೧೩ನೆ ಶತಮಾನದಲ್ಲಿ ಕ್ರಿ.ಶ. ೧೨೪೫ ಎಪ್ರಿಲ್‌ ೨೯, 
ರವಿನಾರಕ್ಕೆ ಸರಿ ಹೊಂದುತ್ತದೆ. 


ಕ 


ಶಾಸನೆದ ಸಾರಾಂಶ ಹೀಗಿದೆ: 


ಶಿವಸ್ತುತಿಯಿಂದ ಪ್ರಾರಂಭಿಸಿ, ಚಂದ್ರಿಕಾಪುರ 
ನೆಲೆನೀಡನ್ನು ಪರಿಚಯಿಸುತ್ತದೆ. ಶ್ರೀ ನೀರಕಾವ 
ದೇವರಸರು ಮತ್ತು ಕೀರ್ತಿನಾರಾಯಣ ದಂಡನಾಯ 
ಕರು ಇಬ್ಬರೂ ಇದ್ದು ಕಬ್ಬರಗಿ ಗ್ರಾಮವನ್ನು ಶ್ರೀ 


ಮಹಾಬಳ ದೇವರಿಗೆ ಸರ್ವಬಾಧಾ ಪರಿಹಾರವಾಗಿ 
ಕೊಟ್ಟಿದ್ದನ್ನು ವಿವರಿಸುತ್ತದೆ. ಶಾಸನದಲ್ಲಿಯ ಮೊದಲ 
೧೦ ಸಾಲುಗಳು ಆದಿಕದಂಬ ಮಯೂರವರ್ಮನ 
ವಂಶದ ಸ್ಮುತಿ ನೀಡಿದರೆ ಉಳಿದ ೧೫ ಸಾಲುಗಳು ವೀರೆ 
ಕಾನದೇವನ ಸಹಿತ ಕೀರ್ತಿನಾರಾಯಣ ದಂಡನಾಯಕ 
ಹಾಗೂ ಗೋಕರ್ಣದ ತಳಾಧಿಕಾರಿ, ಧೂಳಿಖೇಡದ 
ಮಾದಯ್ಯ, ವೈದ್ಯರ ಹೆಬ್ಬಾರವ, ಬೆಣ್ಣೆ ಯ ಹೆಬ್ಬಾರವ, 
ಕೈದಾಡಿ ಹೆಬ್ಬಾರವ, ತೆಂಗಾಕ ಹೆಬ್ಬಾರವ, ಗಡಿಗಾರಿ 
ಹೆಬ್ಬಾರವ ಮೊದಲಾದವರ ಹೆಸರುಗಳನ್ನು ಹೇಳುತ್ತದೆ. 


ಸುಮಾರು ೫ ದಶಕಗಳ ಹಿಂದೆಯೇ ಆರ್‌.ಎಸ್‌. 
ಪಂಚಮುಖಿಯವರು “ಚಂದಾವರ ಕದಂಬರು” ಎಂಬ 
ಹೊಸ ಮನೆತನವನ್ನು ಪರಿಚಯಿಸಿ ಅನರ ವಂಶಾವಳಿ 
ಯನ್ನು ಕ್ರಿ.ಶ. ೧೦೭೮ ರಿಂದ ಪ್ರಾರಂಭಿಸಿದ್ದೆರು., 


ಆದರೆ ಇತ್ತಿತ್ತಲಾಗಿ ದೊರೆತ ಕೆಲವು ಹೊಸಶಾಸನಗಳ ' 


ಆಧಾರದ ಮೇಲೆ ನಿಜವಾಗಿ ಚಂದಾವರ ಕದಂಬ ಮನೆ 
ತನದ ಇತಿಹಾಸ ಅರಸ ತ್ರಿಭುವನಮಲ್ಲ ಬೀರದೇನ/ 
ವೀರೆಡೇನನ ಕಾಲದಿಂದ ಪ್ರಾರಂಭವಾಗುತ್ತದೆಂದು 
ತಿಳಿದುಬಂದಿದೆ. ಇವನಿಗೆ ಸಂಬಂಧಸಟ್ಟಿ, ಶಾಸನಗಳು 
ಕ್ರಮವಾಗಿ ಕ್ರಿ.ಶ. ೧೨೧೯ ಮತ್ತು ೧೨೨೩ರದ್ದಾಗಿದೆ2, 


* ಸಂಶೋಧನಾ ಸಹಾಯಕರು, ಪ್ರಾಚೀನ ಇತಿಹಾಸ ವಿಭಾಗ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರೆವಾಡ--580003, 
1. ಸಂಚನುಖಿ, ಆರ್‌. ಎಸ್‌: ಪ್ರೊಗ್ರೆಸ್‌ ಆಪ್‌ ಕನ್ನಡ ರಿಸರ್ಚ್‌ ಇನ್‌ ಬಾಂಬೆ ಪ್ರೊನ್ಹಿಯನ್ನ್ಸಿ (1941-46) ಭಾ 


2, ಪು. 6-7. ಕನ್ನಡ ಸಂಶೋಧನೆ ಸಂಸ್ಥೆ, ಧಾರವಾಡ. 


2. ಸಂಪತ್‌, ಎಂ. ಡಿ: “ಚಂದಾನರೆ ಇನಸ್ಸಿಪ್ನನ್‌ ಅಪ್‌ ಕದಂಬ ಬೀರದೇನರೆಸ? ಜರ್ನಲ್‌ ಅಪ್‌ ದಿ ಎಪಿಗ್ರಾಫಿಕಲ್‌ 


ಕಳಿ ಯಿ 


ಸೊಸೈಟಿ ಆಪ್‌ ಇಂಡಿಯಾ, ಸಂಪುಟ 9 (ಧಾರವಾಡ) ಪು. 88-94 


ಇತಿಹಾಸ ದರ್ಶನ 


೧೫ 


ಇದರಲ್ಲಿ ಇವರ ವಂಶಾವಳಿಯ ಕುರಿತ ಯಾವುದೇ 
ಪ್ರಸ್ತಾವನೇ ಇಲ್ಲ. ಆದರೆ ಬೀರದೇವನು ಚಂದ್ರಿಕಾ 
ಪುರದಲ್ಲಿ ಆಳುತ್ತಿ ದ್ವನೆಂದೂ, ಅವನೆ ಪ್ರಧಾನ ದಂಡ 
ನಾಯಕ ಕೀರ್ತಿನಾರಾಯಣನನ್ನು ಹೆಸರಿಸುತ್ತದೆ. 
ಆದರೆ. ಗೋಕರ್ಣದ ವೀರಕಾವಜೇೀವರಸನ ಕ್ರಿ.ಶ. 
೧೨೨೫ರ ತಾಮ್ರ ಶಾಸನವು ವೀರದೇವನ ಮಗ ತೈಲ 
ನೆಂದೂ ಹಾಗೂ ಮೊಮ್ಮಗ ಕಾಮದೇವನೆಂದೂ 
ಹೇಳಿದೆ. ಅದೇರೀತಿ ಕತಗಾಲದ ಹೈಸ್ಕೂಲಿನಲ್ಲಿರುವ 
ಕ್ರಿ.ಶ. ೧೨೫೬ರ ಶಾಸನೆವು ಕಾವದೀವನನ್ನು ಚಂದಾ 
ವರದಲ್ಲಿದ್ದ ವೀರಡೇವಪೆ ಮೊಮ್ಮಗ ಹಾಗೂ ಕಾದಂಬ 
ಸಂತಾನಂ ೩. ಅಧಿಕಾರಿ ಎಂದು ಹೇಳಿದೆ.4 
ಇದಕ್ಕೂ ಪೂರ್ವದಲ್ಲಿ ಕ್ರಿ.ಶ. ೧೧೬೭ರ ಎಡತಾರೆಯ 
ಪಟ್ಟ ಣದ ಸ ಶಾಸನವು ಕೂಡ ವೀರದೇವ, 
ಸ ಹಾಗೂ ಕೀರ್ತಿನಾರಾಯಣ ದಂಡನಾಯಕ 
ನನ್ನು ಹೆಸರಿಸುತ್ತದೆ. ಈ ಎಲ್ಲ ಶಾಸನಗಳ ಆಧಾರದ 
ಮೇಲೆ ಚಂದಾವರ ಕದಂಬರ ವಂಶಾವಳಿಯನ್ನು ಈ 
ಜಿಳಗಿನಂತೆ ಪುನರಚಿಸಬಹುದು. 
ನೀರದೇವ/ ಬೀರದೇನ 
ತಲ 
ಬಾಕ 
ಶಾಸನದ ಮಹತ್ವ 


೧. ಚಂದಾವರಡ ಶಾಸನದಲ್ಲಿಯ ಬೀರಜೀವನೂ, 
ಗೋಕರ್ಣ ತಾಮ್ರಶಾಸನ, ಕತಗಾಲ ಶಿಲಾ 
ಶಾಸನ ಮತ್ತು ಎಡತಾರೆಯಲ್ಲಿ ಬರುವ ವೀರ 
ದೇವನು ಒಬ ನೆ ಎನು ವುದು ಸ್ನ ಸ್ಪ ಷ್ಟ ವಾಗುವಡು. 

೨, ಪ್ರಸ್ತುತ ಶಾಸನ ಕ್ರಿ ಶೆ. ಚಾ ಸರಿಹೊಂದು 
ವುದರಿಂದ ವೀರದೇವನ ಮೊಮ್ಮ ಗ ಕಾವದೇನನ 
ಆಳ್ವಿ ಫೆ ಕಿ ೨ ಶ. ೧೨೩೪ ರಲ್ಲಿ Saco 
ದನ್ನು ಸ್ಪಷ್ಟಪಡಿಸುತ್ತದೆ. 

ಮಿ Piet. PE ಕ್ರಿ.ಶ. ೧೧೬೭ ರಿಂದ 
ಹಿಡಿದು ಮುಂದೆ ಬೀರೆದೇವ ಹಾಗೂ ಕಾವ 


ಜೀನನ ೧೨ನೆಯ ವರ್ಷದವರೆಗೂ ಮಂತ್ರಿಯಾಗಿ 
ದ್ವನೆಂದು ತಿಳಿಸುತ್ತದೆ. 

ವಿಶಿಷ್ಟ ಹೆಬ್ಬಾರ ಮನೆತನಗಳ ಉಲ್ಲೇಖವಿರು 
ವುದು. 

ಕಬ್ಬ ರಗಿಯಲ್ಲಿ ಚಂದಾವರ ಕದಂಬರ ಕಾಲದ 
ದೇವಾಲಯವಿದ್ದ ಬಗ್ಗೆ ಮಾಹಿತಿ ನೀಡುತ್ತದೆ. 
ಈಗ ದೇವಾಲಯನನ್ನು ಆಧುನಿಕ ರೀತಿಯಲ್ಲಿ 


ರೆಗಿಯು ಇಂದಿನ ಕಬ್ರಗಿ 
ೂಳಿಖೇಡಯಾವುದೆಂದು 
ನಿರ್ಣಯಿಸಲಾಗಲಿಲ್ಲ. 


ಶಾಸನೆದ ಪಾಠ 


ನಮಸ್ಕುಂಗ ಶಿರಶ್ಚ್ರುಂಬಿ ಚಂದ್ರ ಚಾಮರ 
ಚಾರವೇ ತ್ರೈಲೋಕ್ಯ ನಗರಾರಂಭ ಮೂಲ 
ಸ್ಮಂಭಾಯ ಸಂಭವೇ ಶಿವಂ 

ಓಂ ನಮ ಶಿವಾಯ, ಸ್ವಸ್ತಿ ಸಮಧಿಗತ ಪಂಚ 
ಮಹಾಸಬ್ದ ಮಹಾಮಂಡಳೇಸ ರ ತ್ರೆ 4ಕಾಕ್ಕೈಸ ಸಂ 
ಭವ ಚತುರಾಶೀತಿ ನೆಗರಾನಿದಿಷ್ಟಿತ ಲಲಾಮು 
ಲೋಚನೆ ಚತುರ್ಶುಜ ಜಗದ್ವಿ ತಿತಾಸ್ಟ 


ದೆಶಾಸೆ ಕ್ರೈಮೇಥಢಯಜ್ಞ ದೀಕ್ಷಾದೀಕ್ಷೀಕ ಟ್‌ 
ಗಿರೀಂದ್ರ ಮಂದ್ರ ಭುಜಗೇಂದ್ರ ಸಂಸ್ಕಾ ನಿತ ಸಿ 


ಲಾ ಸ್ತಂಭ[ಬ] ದೃ ದ್ದ ಮದಗಜ ಮಹಾಮಹಿಭಿ 
ರಾಮಂ ಕಾದಂಬ ಚಕ್ರನ ವರ್ತಿ ಮಯೂರವಮ್ಮು; ಇ 
ಕುಳಭೂಷಣ ಸೆರ್ಮ್ಮಟ್ಟಿಃ ತೂರ್ಯ್ಯ್ಯ ಸ 
ಷಣ ಸಾಖಾಚರೇಂದ್ರ ನಾ ಸನಾರ್ಕ್ಕೊಳುವರೆಗಂ- 
ಡ ಗಂಡಬಂಗಾಜ ಅಜ್ವನೆಸಿಂಹೆ ಸಾಹೆಸೋ 
ತ್ಲುಂಗ ಸಹಜಮ್ರಿಗನುದಾಮೋದ ಶ್ರೀ ಗೋಕ- 
ರ್ಣ ಮಹಾಬಟ ದೇವರ ದಿಬ್ಯು ಶ್ರೀ ಪಾದ 
ಪದ್ಮಾರಾಧಕ ಪಜಬಚಟ ಸಾಧಕಂ ಹುಸಿವರೆ ಸೂಲ 
ಜಲದಂಕ ರಾ. 


3. ಎಪಿಗ್ರಾಫಿಯಾ ಇಂಡಿಕಾ ಸಂಪುಟಿ, ಸಂಪುಟ-7, ಪುಟಿ 157-163. 
ನಮ್ಮ ಗಮನಕ್ಕೆ ಬಂದೆ ಅಪ್ರ ಕೆಟಿತ ಶಿಲಾಶಾಸನ ಸಾಯಿಯಿಂಂದೆ ಅಚ್ಚು ಮಾಡಿದ್ದು. 


5, ಅಪ್ರ ತಟಿತ ಇನ್ನೊ ೦ದು ಹೊಸ ಶಾಸನ. 


ಇತಿಹಾಸ ದರ್ಶನ 


€. 


೧೦. 


೧೩. 


೧೪. 


೧೫. 


೧೬. 


ಮ ನಿಗ[ಳಂ]ಕ ಮಲ್ಲ ಗಂಡರದಾವಣಿ ಪ್ರತಾಪ 
ವೀರ ಕಾವದೇವರಸರ ನಿಜಯರಾಜ್ಯಮಾತ್ರ ರೋ 
ತ್ತ ರಾಜಿವ ದ್ಧ ಪ್ರವ- 


ರ್ದ ೨... ೬“ | 


ದದಿಂ ರಾಜ್ಯಂಗೆಯುತ್ತಿರೆ | ಶ್ರೀ ಧಾರಣಿ ಪವಿತ್ರ 
ಮಾದುದು ವಾರುಜ ಸಂಭವ ಶ್ರಿಷ್ಟಿಸವಟಮದಾ- 
ಯಿತು ಚಾರುಗುಣ ಮಂತ್ರಿಸುಂಡನೆ ನಾರಾ 
ಯಣನಿಂದವೆಂದೊಡೆನೊ ಮಹತ್ವಂ | 
ಗೋವಿಂದ || 

ಶ್ರೀ ಸ್ವಸ್ತಿ ಶ್ರೀಮತು ವೀರಕಾವದೇವ ವರುಶದ 
[೧೨]ಸೆಯ ವಿಶ್ವಾವ ಸು ಸಂವತ್ಸ ರದ ನಯಶಾಖ 
ಸುಧ ೩ ಕಾರು 

ದು ಶ್ರೀ ಕಾವಡೇವರಸರು ಶ್ರೀ ಕೀರ್ತಿ ನಾರಾ 
ಯಣ ದಂಣ್ಹಾಯಕರುಂ ವೊಂದಾ- 

ಗಿದ್ದು ಕಬ್ಬರಗೆಯ ಗ್ರಾಮಕ್ಕೆ ಕೊಟಿ ಕೆ ಪತ್ರ 
ಶ್ರೀ ಮಹಾಬಲ ದೇವರಿಗೆ ಸರ್ವ್ವಭಾಥೆ 
ಸರಿಹೆವಾಗಿಯೂ ಗ್ರಾಮವ ಕೊಟ್ಟರು || ಶ್ರೀ 
ಮತು ಇಸಾ ಸಹಿ 3 ಶ್ರೀ ಹರಾ 


ಕೃತಜ್ಞತೆಗಳು ಸ ಲೇಖನವನ್ನು 
ರಿಗೂ ಕೃತಜ್ಞನಾಗಿದ್ದೇನೆ. 


ಇತಿಹಾಸ ದರ್ಶನ 


(3) 


೧೭. 


೧೮. 


೨೦. 


೨೧. 


ವಿ೨. 


ಎಶ, 


೨೪. 


೨೫. 


ಸಿದ್ಧ ಪಡಿಸುವಲ್ಲಿ ಸಹಕರಿಸಿದ ಡಾ. ಸುಂದರರವ! ರಿಗೂ, 


ಯಣಯ ದಂಣ್ಣಾ. ತಿಕರು ಗೋಕಣ ರ್ಷದ ತ[೪] 
ಧಿಕಾರಿ ಧೂಳಿಖೇಡದ ಮಾಡಯ್ಯನೊಂ ವೈದ್ಯ. 
ರ ಹೆಬ್ಬಾರುವ ಮೊದಲಾಗಿ ಜಿಣ್ಣೆ ಯ ಹೆಬ್ಬಾರವ 
ಕೈಧಾಡಿ ಹೆಬ್ಬಾರವ 

ತೆಂಗಾಕ ಹೆಬ್ಬಾರುವ ಗಡಿಗಾರಿ ಹೆಬ್ಬಾರುವ 
ನಾಣೆ(ಲ್‌] ಹೆಬ್ಬಾ ರುವ ಯಿಂತಿ ನಾ. 


ಲ್ವ್ವ ರ ಮುಂದಿಟ್ಟು ಕಬ್ಬ ರಗೆಯ ಸಿದ್ಧಾ ಯ ವರ್ಸ 
ತೃ ದಂಡ ಬಡ್ಡಿ ಗ್‌ 6 ಶ್ರೀ (ಗೋ. 


ಕರ್ಣ್ಣ ಮಹಾಬಟ[ದೇವರ್ಗ್ಗೆ]ಧಾರಪೂರ್ವ್ವ ಕಂ 


ಮಾಡಿಕೊಟ್ಟರು | ಸ್ವದತ್ತಂ ಪರದತ್ತಂ 
ವಾಯೋ ಹರೇತಿ ವಸುಂಧರಾ 
ಸಷ್ಮಿರ್ವೈರ್ಷ ಸಹಶ್ರಾಣಿ ವಿಷ್ಠಾಯಾಂ 


ಜಾಯತೇ ಕ್ರಿಮಿ | ಅಕರಸ್ಯ ಕರಿ ಕರ್ತ್ತೊ [.] 
ಕೋಟನರ್ಷ ಸ್ಥಿತ ಸೆಕರಶ್ಚಸ 


ತುಸ ಗೋಕೋಟ ಫಲನಂಶ್ಚಿತಿ ॥ ದಾನಂವಾ 
ಪಾಲನೇಯೋ 
ದಾನಾಶ್ರೇಯೋನು ಪಾಲನಂ ದಾನಾಸ ರ್ಗ 


ಮಲ್ಲ || 


(ಗೇಯೋ... ...ನಾಡು.. 


ಡಾ. ಎಸ್‌.ವಿ. ಪಾಡಿಗಾರರೆವ 


ಪಿ 


